Kerala Gazette No. 37 dated 21st September 2021 , 


PART I 


Section iii 


मेव जयते 


OF KERAL 


ಕೇರಳ ಸರಕಾರ 


ಕಾನೂನು 


( ಶಾಸನ ರಚನೆ - ಎಚ್ ) ಇಲಾಖೆ 


ಅಧಿಸೂಚನೆ 


2019 ಜನವರಿ 8 , 


ನಂಬ್ರ 354 / ಲೆಗ್ , ಎಚ್ 22019 ಕಾನೂನು . 


ತಿರುವನಂತಪುರಂ , 


1194 ಧನು 24 
1949 ಪುಷ್ಯ 18 , 


2019 ಜನವರಿ 8 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ ಈ 
ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 


ಕಾನೂನು ಕಾರ್ಯದರ್ಶಿ 


G 6712019 / GPC . 


79 


2 


2019 ರ 7 ನೇ ನಂಬ್ರ ಅಧ್ಯಾದೇಶ 
2019 ರ ಕೇರಳ ಸಹಕಾರಿ ಸಂಘಗಳ ( ತಿದ್ದುಪಡಿ ) ಅಧ್ಯಾದೇಶ 


ಭಾರತ ಗಣರಾಜ್ಯದ ಅರುವತ್ತೊಂಭತ್ತನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 
ಪ್ರಖ್ಯಾಪಿಸಲ್ಪಟ್ಟಿತು . 


1969 ರ ಕೇರಳ ಸಹಕಾರಿ ಸಂಘಗಳ ಅಧಿನಿಯಮವನ್ನು ಮತ್ತಷ್ಟು ತಿದ್ದುಪಡಿಮಾಡುವುದಕ್ಕಿರುವ 


ಒಂದು 


ಅಧ್ಯಾದೇಶ 
ಪೀಠಿಕೆ -1969 ರ ಕೇರಳ ಸಹಕಾರಿ ಸಂಘಗಳ ಅಧಿನಿಯಮ ( 1969 ರ 21 ) ವನ್ನು ಇನ್ನು 
ಮುಂದಿನ ಅಗತ್ಯಗಳಿಗಾಗಿ ಮತ್ತಷ್ಟು ತಿದ್ದುಪಡಿಮಾಡುವುದು ಯುಕ್ತವಾಗಿರುವುದರಿಂದಲೂ ; 

ಕೇರಳ ರಾಜ್ಯ ವಿಧಾನ ಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದ ಹಾಗೂ ತಾನು 
ತುರ್ತು ಕ್ರಮ ಕೈಗೊಳ್ಳುವ ಅವಶ್ಯಕವಾದ ಸನ್ನಿವೇಶವು ಅಸ್ತಿತ್ವದಲ್ಲಿದೆಯೆಂದು ಕೇರಳ 
ರಾಜ್ಯಪಾಲರಿಗೆ ಮನವರಿಕೆಯಾಗಿರುವುದರಿಂದಲೂ , 

ಈಗ , ಆದುದರಿಂದ , ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ಖಂಡ ( 1 ) 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ , ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಆಧ್ಯಾದೇಶವನ್ನು ಪ್ರಖ್ಯಾಪಿಸುವರು : 

ಸಣ್ಣ ಹೆಸರು ಮತ್ತು ಪ್ರಾರಂಭ- ( 1 ) ಈ ಅಧ್ಯಾದೇಶವನ್ನು 2019 ರ ಕೇರಳ 
ಸಹಕಾರಿ ಸಂಘಗಳ ( ತಿದ್ದುಪಡಿ ) ಅಧ್ಯಾದೇಶವೆಂದು ಕರೆಯಬಹುದು . 

( 2 ) ಇದು ಕೂಡಲೇ ಜಾರಿಗೆ ಬರುವುದಾಗಿದೆ . 
2. ತಾತ್ಕಾಲಿಕವಾಗಿ ತಿದ್ದುಪಡಿ ಮಾಡಬೇಕಾದ 1969 ರ 21 ನೇ ಅಧಿನಿಯಮ ಈ 
ಅಧ್ಯಾದೇಶವು ಕಾರ್ಯಾಚರಣೆಯಲ್ಲಿರುವಾಗ , 1969 ರ ಕೇರಳ ಸಹಕಾರಿ ಸಂಘಗಳ 
ಅಧಿನಿಯಮ ( 1969 ರ 21 ) ವನ್ನು ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವುದು ) ಕ್ಕೆ 3 ನೇ ವಿಭಾಗದಲ್ಲಿ ನಿರ್ದಿಷ್ಟಪಡಿಸಿರುವ ತಿದ್ದುಪಡಿಗೆ ವಿಧೇಯವಾಗಿ 
ಪರಿಣಾಮವಿರುವುದಾಗಿದೆ . 


1 . 


80 


3 


3 . 


14 


ಎಂಬ ಹೊಸ ವಿಭಾಗದ ಸೇರ್ಪಡೆ . ಪ್ರಧಾನ ಅಧಿನಿಯಮದಲ್ಲಿ , 
ಅಸ್ತಿತ್ವದಲ್ಲಿರುವ 14 ಎ ವಿಭಾಗವನ್ನು 14 ಎಎ ಎಂದು ಪುನರಂಕಿತಗೊಳಿಸತಕ್ಕದ್ದು ಹಾಗೂ ಆ 
ರೀತಿ ಪುನರಂಕಿತಗೊಳಿಸಿದ 14 ಎವಿ ವಿಭಾಗದ ಮೊದಲು ಈ ಕೆಳಗಿನ ವಿಭಾಗವನ್ನು 
ಸೇರಿಸತಕ್ಕದ್ದು , ಅದೇನೆಂದರೆ : 

* 14 ಎ ಜಿಲ್ಲಾ ಸಹಕಾರಿ ಬೇಂಕುಗಳಿಂದ ಕೇರಳ ರಾಜ್ಯ ಸಹಕಾರಿ ಬೆಂಕಿಗೆ 
ಆಸ್ತಿಗಳನ್ನು ಮತ್ತು ಹೊಣೆಗಾರಿಕೆಗಳನ್ನು ವರ್ಗಾಯಿಸುವುದಕ್ಕೆ ಸಂಬಂಧಿಸಿದ ಉಪಬಂಧ 
( 1 ) ಈ ಅಧಿನಿಯಮದಲ್ಲಿ ಅಥವಾ ಅಸ್ತಿತ್ವದಲ್ಲಿರುವ ಯಾವುದೇ ಕಾನೂನಿನಲ್ಲಿ ಏನೇ 
ಒಳಗೊಂಡಿದ್ದರೂ ಜಿಲ್ಲಾ ಸಹಕಾರಿ ಬೇಂಕುಗಳಿಗೆ ಅದರ ಸದಸ್ಯರುಗಳ ವಿಶೇಷ ಸಾಮಾನ್ಯ 
ಸಭೆಯಲ್ಲಿ ಉಪಸ್ಥಿತರಾದ ಹಾಗೂ ಮತ ನೀಡುವ ಸದಸ್ಯರುಗಳ ಸ್ಪಷ್ಟ ಬಹುಮತದಿಂದ 
ಮಂಜೂರು ಮಾಡುವ ಠರಾವಿನ ಮೂಲಕ ಅದರ ಆಸ್ತಿಗಳನ್ನು ಹಾಗೂ ಹೊಣೆಗಾರಿಕೆಗಳನ್ನು 
ಸಂಪೂರ್ಣವಾಗಿ ಕೇರಳ ರಾಜ್ಯ ಸಹಕಾರಿ 

ಸಹಕಾರಿ ಬೇಂಕಿಗೆ ವರ್ಗಾಯಿಸಬಹುದಾಗಿದೆ ಹಾಗೂ 
ರೆಜಿಸ್ಟಾರ್‌ರವರು ಠರಾವನ್ನು ಅಂಗೀಕರಿಸುವ ದಿನಾಂಕದಿಂದ ಅಂತಹ ವರ್ಗಾವಣೆಯು ಜಾರಿಗೆ 
ಬರುವುದಾಗಿದೆ . 

( 2 ) ವರ್ಗಾವಣೆ ಮಾಡಬೇಕಾದ ಆಸ್ತಿಗಳ ಹಾಗೂ ಹೊಣೆಗಾರಿಕೆಗಳ 
ವಿವರಣೆಗಳನ್ನು ಠರಾವಿನಲ್ಲಿ ಒಳಗೊಳ್ಳಿಸಿರತಕ್ಕದ್ದು . 

( 3 ) ( 1 ) ನೇ ಉಪ - ವಿಭಾಗ ಪ್ರಕಾರದ ಒಂದು ಠರಾವನ್ನು ಒಂದು ಜಿಲ್ಲಾ 
ಸಹಕಾರಿ ಬೇಂಕ್ ಮಂಜೂರುಮಾಡುವಾಗ , ಅದನ್ನು ಮಂಜೂರು ಮಾಡಿದ ದಿನಾಂಕದಿಂದ 
ಏಳು ದಿವಸಗಳೊಳಗಾಗಿ ಅದಕ್ಕೆ ಸಂಬಂಧಿಸಿದ ಲಿಖಿತ ಮುಖೇನಯಿರುವ ಒಂದು 
ನೋಟೀಸನ್ನು , ಅದರ ಎಲ್ಲಾ ಸದಸ್ಯರುಗಳಿಗೆ ನೀಡತಕ್ಕದ್ದು ಹಾಗೂ 24 ನೇ ವಿಭಾಗದ 
ಉಪಬಂಧದಲ್ಲಿ ಅಥವಾ ಯಾವುದೇ ನಿಯಮದಲ್ಲಿ ಬೈಲಾದಲ್ಲಿ , ಉಪ - ನಿಯಮದಲ್ಲಿ ಅಥವಾ 
ಯಾವುದೇ ಕರಾರಿನಲ್ಲಿ ವಿರುದ್ಧವಾಗಿ ಏನೇ ಒಳಗೊಂಡಿದ್ದರೂ , ಯಾವುದೇ ಸದಸ್ಯನಿಗೆ 
ನೋಟೀಸನ್ನು ಹೊರಡಿಸಿದ ಮೂವತ್ತು ದಿವಸಗಳೊಳಗಾಗಿ , ಆತನ ಷೇರುಗಳು , ಠೇವಣಿಗಳು 
ಅಥವಾ ಸಾಲಗಳು ಎಂಬಿವುಗಳನ್ನು ಆಯಾಯ ವಿಷಯದಂತೆ , ಹಿಂತೆಗೆಯುವುದಕ್ಕಿರುವ 
ಆಯ್ಕೆಗಿರುವ ಅವಕಾಶವಿರುವುದಾಗಿದೆ . 

ಆದರೆ , ಠರಾವನ್ನು ಮಂಜೂರು 
ದಿವಸಗಳೊಳಗಾಗಿ , ಆ ಠರಾವಿಗೆ ಸಂಬಂಧಿಸಿ ಇತರ ಯಾವುದೇ ಸಾಲಗಾರನಿಗೆ ಅಥವಾ 
ಸಾಲಿಗನಿಗೆ ಸ್ಥಳೀಯ ಭಾಷೆಯ ಎರಡು ಪ್ರಮುಖ ದಿನ ಪತ್ರಿಕೆಗಳಲ್ಲಿ ನೋಟೀಸನ್ನು ಪ್ರಕಟಿಸಿ 

81 


ವಾಡಿದ ದಿನಾಂಕದಿಂದ ಏಳು 


4 


ತಿಳಿಸತಕ್ಕದ್ದು ಹಾಗೂ ಅವರಿಗೆ ಪ್ರಸ್ತುತ ನೋಟೀಸನ್ನು ಪ್ರಕಟಿಸಿದ ದಿನಾಂಕದಿಂದ ಮೂವತ್ತು 
ದಿವಸಗಳೊಳಗಾಗಿ ಠೇವಣಿಗಳನ್ನು ಅಥವಾ ಸಾಲಗಳನ್ನು , ಆಯಾಯ ವಿಷಯದಂತೆ , 
ಹಿಂತೆಗೆಯುವುದಕ್ಕೆ ಆಯ್ಕೆ ನೀಡುವುದಕ್ಕಿರುವ ಅವಕಾಶವಿರುವುದಾಗಿ ತಿಳಿಸತಕ್ಕದ್ದು . 

( 4 ) ಯಾವುದೇ ಸದಸ್ಯ ಅಥವಾ ಸಾಲಿಗನು , ( 3 ) ನೇ ಉಪ - ವಿಭಾಗದಲ್ಲಿ 
ನಿರ್ದಿಷ್ಟಪಡಿಸಿರುವ ಸಮಯ ಪರಿಮಿತಿಯೊಳಗೆ ಆಯ್ಕೆ ನೀಡದಿದ್ದಲ್ಲಿ , ಠರಾವಿನಲ್ಲಿ 
ಒಳಗೊಂಡಿರುವ ನಿರ್ದೆಶಗಳಿಗೆ ಆತನು ಒಪ್ಪಿಗೆ ನೀಡಿರುವುದಾಗಿ ಭಾವಿಸಲಾಗುವುದು . 

( 5 ) ಪ್ರತಿಯೊಂದು ಜಿಲ್ಲಾ ಸಹಕಾರಿ ಬೇಂಕಿನ ಆಸ್ತಿಗಳನ್ನು ಹಾಗೂ 
ಹೊಣೆಗಾರಿಕೆಗಳ ವರ್ಗಾವಣೆಯನ್ನು ರೆಜಿಸ್ಟಾರ್ ಅಂಗೀಕರಿಸುವ ದಿನಾಂಕದಿಂದ , ವರ್ಗಾವಣೆ 
ಮಾಡುವ ನಿಕಟ ಪೂರ್ವದಲ್ಲಿದ್ದಂತಹ ಎಲ್ಲಾ ಆಸ್ತಿಗಳು ಹಾಗೂ ಹೊಣೆಗಾರಿಕೆಗಳು , ಇತರ 
ಯಾವುದೇ ಕ್ರಮ , ದಾಖಲೆ ಅಥವಾ ದಸ್ತಾವೇಜುಗಳಿಲ್ಲದೆ ಕೇರಳ ರಾಜ್ಯ ಸಹಕಾರಿ ಬೇಂಕಿಗೆ 
ವರ್ಗಾಯಿಸಲಾಗುವುದು ಹಾಗೂ ಅದರಲ್ಲಿ ನಿಹಿತಗೊಳಿಸಲಾಗುವುದು . 


( 6 ) ಅಂತಹ ವರ್ಗಾವಣೆಯು , ಜಿಲ್ಲಾ ಸಹಕಾರಿ ಬೇಂಕುಗಳ ಅಥವಾ ಕೇರಳ 
ರಾಜ್ಯ ಸಹಕಾರಿ ಬೇಂಕಿನ ಹಕ್ಕುಗಳಿಗೆ ಹಾಗೂ ಕರ್ತವ್ಯಗಳಿಗೆ ಪರಿಣಾಮ ಬೀರುವುದೋ 
ಅಂತಹ ಘಟಕಗಳಿಗೆ ವಿರುದ್ಧವಾಗಿ ಅಥವಾ ದೋಷಯುತವಾಗಿ ಯಾವುದೇ ಕಾನೂನು 
ವ್ಯವಹರಣೆಗಳನ್ನು ಸಲ್ಲಿಸುವುದೋ ಮಾಡುವಂತದ್ದಲ್ಲ . 


ಪಿ . ಸದಾಶಿವ , 


ರಾಜ್ಯಪಾಲರು . 


82 


Digitally signed by Salim 
A 
Date : 2021.09.30 
21:07:07 + 05'30 ' 


